ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 800) 

ಸದಸ್ಯರ ಹೆಸರು : ಶ್ರೀ ನಸೀರ್‌ ಅಹ್ಮದ್‌ (ವಿಧಾನ ಸಭೆಯಿಂದ 
p ಚುನಾಯಿತರಾದವರು) 

ಉತ್ತರಿಸುವ ದಿನಾಂಕ : 13.12.2021 

ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


ಕಲಬುರಗಿ ಆಯುಕ್ತಾಲಯದಲ್ಲಿ ಸರ್ಕಾರದ ಅಧಿಸೂಚನೆ 
ಸಂಖ್ಯ ಎಫ್‌ ಡಿ 30 ಎಸ್‌ ಆರ್‌ ಪಿ 20, 
ದಿನಾ೦ಕ:24.03.2017ರಲ್ಲಿನ ಕ್ರಮ ಸಂಖ್ಯೆ:63ರ ಸಾರ್ವಜನಿಕ 
ಶಿಕ್ಷಣ ಇಲಾಖೆಯ ಲೆಕ್ಕ ಅಧೀಕ್ಷಕರ ಹುದೆಗೆ ನಿಗಧಿಪಡಿಸಿದ | 
ವೇತನ ಶ್ರೇಣಿ ಹಾಗೂ ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ ಡಿ ೦6 
ಎಸ್‌ಆರ್‌ ಪಿ 2018, ದಿನಾಂಕ:19.042018ರ ಪರಿಷ್ಕತ ವೇತ | 
ಶ್ರೇಣಿ ರೂ.37900-70850 ರಡಿಯಲ್ಲಿ ಲೆಕ್ಕ ಅಧೀಕ್ಷಕರ ಹುದ್ದೆಗೆ 
ಮುಂಬಡ್ತಿಯನ್ನು ನೀಡಲಾಗಿದೆ. 


ಕಲಬುರಗಿ ವಿಭಾಗದಲ್ಲಿ ಲೆಕ್ಕ 
ಅಧೀಕ್ಷಕರ ಹುದ್ದೆಗೆ ಬಡ್ತಿ 
ನೀಡುವಾಗ ವೇತನ ಶ್ರೇಣಿಯಲ್ಲಿ 
ತಾರತಮ್ಯ ಮಾಡಿರುವುದು ನಿಜವೆ; 


ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಎಫ್‌.ಡಿ 30 ಎಸ್‌.ಆರ್‌.ಪಿ 
2013, ದಿ:24.03.2017ರನ್ನಯ ರಾಜ್ಯದ ಎಲ್ಲಾ ಇಲಾಖೆಗಳಲ್ಲಿನ | 
ಹುದ್ದೆಗಳ ವೇತನ ಶ್ರೇಣಿಯನ್ನು ಜಾರಿಗೊಳಿಸಿದ್ದು, ಸದರಿ 
ಅಧಿಸೂಚನೆಯಲ್ಲಿ ರಾಜ್ಯ ಲೆಕ್ಕ ಪತ್ರ ಇಲಾಖೆಗಳಲ್ಲಿನ ಲೆಕ್ಕ 
ಅಧೀಕ್ಷಕರ ಹುದ್ದೆಯ ವೇತನ ಶ್ರೇಣಿಯನ್ನು 21600-40050 
ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಲೆಕ್ಕ ಅಧೀಕ್ಷಕರ | 
| ಹುದ್ದೆಯ ವೇತನ ಶ್ರೇಣಿಯನ್ನು 20000-36300 ನಿಗಧಿಪಡಿಸಿ 
| ಆದೇಶಿಸಲಾಗಿದೆ. ಆದರೆ, ಆಯುಕ್ತರು, ಸಾ.ಶಿ.ಇ. ಬೆಂಗಳೂರು 
| ಮತ್ತು ಅಪರ ಆಯುಕ್ತರು, ಸಾಶಿಇ ಧಾರವಾಡ ಇವರು 
| ಲೆಕ್ಕಾಧೀಕ್ಷಕರ ಹುದೆಗೆ ವೇತನ ಶ್ರೇಣಿ ರೂ.21600- 
| 40050ರಡಿಯಲ್ಲಿ ಪರಿಗಣಿಸಿ ಮುಂಬಡಿ ನೀಡಿರುತ್ತಾರೆ. 
| 
| 
| 
| 


| 
ಬೇರೆ ವಿಭಾಗದಲ್ಲಿ ಲೆಕ್ಕ ಅಧೀಕ್ಷಕರ 
ಹುದ್ದೆಗೆ ಅನುಗುಣವಾಗಿ ವೇತನ 
ಶ್ರೇಣಿಯನ್ನು ವನೀಡುತ್ತಿರುವಂತೆ 
| ಕಲಬುರಗಿ ವಿಭಾಗದಲ್ಲಿ 
ನೀಡದಿರಲು ಕಾರಣವೇನು; 


ಈ ಬಗ್ಗೆ ಆಂತರಿಕ ಆರ್ಥಿಕ ಸಲಹೆಗಾರರ ಅಭಿಪ್ರಾಯ 
ಕೋರಲಾಗಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಲೆಕ್ಕಾಧೀಕ್ಷಕರ 
ಹುದ್ದೆಯು ಕರ್ನಾಟಕ ರಾಜ್ಯ ಲೆಕ್ಕಪತ್ರ ಮತ್ತು ಲೆಕ್ಕ 
ಪರಿಶೋಧನಾ ಇಲಾಖೆಯ ನಿಯೋಜನೆ ಹುದ್ದೆಗಳಾಗಿದ್ದು, ಸದರಿ 
ಹುದ್ದೆಯ ವೇತನ ಶ್ರೇಣಿಯು 21600-40050 ಗಳಾಗಿದ್ದು, ರಾಜ್ಯ 
ಲೆಕ್ಕಪತ್ರ ಇಲಾಖೆಯ ಪ್ರಥಮ ದರ್ಜಿ ಸಹಾಯಕರು! 
ಎಸ್‌.ಎ.ಎಸ್‌ ಪರೀಕ್ಷೆ ತೇರ್ಗಡೆ ಹಾಗೂ ಇಲಾಖೆಯು ' 
ನಿಗಧಿಪಡಿಸಿರುವ ತರಬೇತಿಗಳನ್ನು ಪೂರ್ಣಗೊಳಿಸಿದ ಸೂಕ್ತ 
ಅಭ್ಯರ್ಥಿಗಳಿಗೆ ಪದೋನ್ನತಿ ಮೂಲಕ ಲೆಕ್ಕಾಧೀಕ್ಷಕರ ಹುದೆಗೆ | 
ನಿಯೋಜಿಸಲಾಗುವುದು. ಸರ್ಕಾರದ ಇಲಾಖೆಗಳಲ್ಲಿನ ಲೆಕ್ಕಪತ್ರ 
ಮತ್ತು ಆಂತರಿಕ ಲೆಕ್ಕಪರಿಶೋಧನೆಗಾಗಿ ಲೆಕ್ಕಪತ್ರ ಇಲಾಖೆಯ ' 
| ಹುದ್ದೆಗಳನ್ನು ಇಲಾಖೆಯ ಅಗತ್ಯಕ್ಕೆ ತಕ್ಕಂತೆ ಸೃಜಿಸಿ 
| ನಿಯೋಜನೆ ಮೇರೆಗೆ ಭರ್ತಿ ಮಾಡಲಾಗುತ್ತದೆ. ಸದರಿ ಕ್ರಮದ 
| ಉದ್ದೇಶವು ಆಯಾ ಇಲಾಖೆಯ ಅಧಿಕಾರಿ/ ಸಿಬ್ಬಂದಿಗಳನ್ನು | 
| ಲೆಕ್ಕಪತ್ರ / ಲೆಕ್ಕತಪಾಸಣೆಗೆ ನಿಯೋಜಿಸಿದಲ್ಲಿ ' 
ಪಾರದರ್ಶಕತೆ ಮತ್ತು ಸಮರ್ಪಕ ಕರ್ತವ್ಯ ನಿರೀಕ್ಷಿಸಲು | 
| ಸಾಧ್ಯವಿಲ್ಲ ಆದಕಾರಣ ಸದರಿ ಕಾರ್ಯಕ್ಕೆ ಇಲಾಖೆಯ | 
ಹೊರಗಿನಿಂದ ಅಂದರೆ ರಾಜ್ಯ ಲೆಕ್ಕಪತ್ರ ಇಲಾಖೆಯ ಅಧಿಕಾರಿ ' 
| ಸಿಬ್ಬಂದಿಗಳನ್ನು ನಿಯೋಜಿಸಲಾಗುತ್ತದೆ. ಸಾರ್ವಜನಿಕ ಶಿಕ್ಷಣ 
| ಇಲಾಖೆಯ ಸಿಬಂದಿಗಳು ಎಸ್‌.ಎ. ಎಸ್‌ ಪರೀಕ್ಷೆಯನ್ನು ' 
ತೇರ್ಗಡೆಹೊಂದಿ ಲೆಕ್ಕಾಧೀಕ್ಷಕರ ಹುದೆಗೆ ಭರ್ತಿಯನ್ನು 
ಪಡೆಯುತ್ತಿರುತ್ತಾರೆ. ಸಾರ್ವಜನಿಕ ಶಿಕಣ ಇಲಾಖೆಯ 


| ಲೆಕ್ಕಾಧೀಕ್ಷಕರ ಹಾಗೂ ರಾಜ್ಯ ಲೆಕ್ಕಪತ್ರ ಇಲಾಖೆಯ 
Rs ಹುದ್ದೆಯ ಕಾರ್ಯವ್ಯಾಪ್ತಿ! 
| ವಿಭಿನ್ನವಾಗಿದ್ದು ರಾಜ್ಯ ಲೆಕ್ಕಪತ್ರ ಇಲಾಖೆಯ ಲೆಕ್ಕಾಧೀಕ್ಷಕರು 

ರಾಜ್ಯಾದ್ಯಂತ ಎಲ್ಲಾ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸಲಿದ್ದು, 


ಕಾಲಕಾಲಕ್ಕೆ ಇಲಾಖೆಯು ನಿಗಧಿಪಡಿಸಿದ್ದ ತರಬೇತಿ ಮತ್ತು 
ವಿವಿಧ ಸಂಸ್ಥೆಗಳಲ್ಲಿ ಕರ್ತವ್ಯನಿರ್ವಹಿಸಲಿದ್ದು, ಸಾರ್ವಜನಿಕ 
ಶಿಕ್ಷಣ ಇಲಾಖೆಯ ಲೆಕ್ಕಾಧೀಕ್ಷಕರು ಅದೇ ಇಲಾಖೆಯಲ್ಲಿ ಮಾತ್ರ ' 
ಕರ್ತವ್ಯನಿರ್ವಹಿಸಲಿದ್ದು, ಇವರ ಕಾರ್ಯವ್ಯಾಪ್ತಿಯು ಕೇವಲ 
ಶಿಕ್ಷಣ ಇಲಾಖೆಗೆ ಮಾತ್ರ ಸೀಮಿತಗೊಂಡಿರುತ್ತದೆ. ಆದರಿಂದ 
ಆರ್ಥಿಕ ಇಲಾಖೆಯ ಆದೇಶದನ್ವಯ ಸಾರ್ವಜನಿಕ ಶಿಕ್ಷಣ 
ಇಲಾಖೆಯ ಲೆಕ್ಮಾಧೀಕ್ಷಕರಿಗೆ ನಿಗಧಿಪಡಿಸಿರುವ ವೇತನ ಶ್ರೇಣಿ 
20000-36300 ಸಮಂಜಸಬಾಗಿರುತ್ತದೆ. ಅದರಂತೆ ಸದರಿ ವೇತನ | 
ಶ್ರೇಣಿಗೆ 2018ರ ಪರಿಷ್ಕತ ವೇತನ ಶ್ರೇಣಿ 37900- 70850ರಲ್ಲಿ | 

| 

| 


ವೇತನವನ್ನು ನಿಗಧಿಗೊಳಿಸುವುದು ಸೂಕ" ಎಂದು 
ಅಭಿಪ್ರಾಯಿಸಿರುತ್ತದೆ. 


ಅದರಂತೆ, ಸರ್ಕಾರದ ಪತ್ರ ಸಂಖ್ಯೆ: ಇಪಿ 19 ಎಸ್‌ಟಿಬಿ | 
[x20 ದಿನಾ೦ಕ:04.03.2021 ರಲ್ಲಿ ಸಾರ್ವಜನಿಕ ಶಿಕ್ಷಣ 
ಇಲಾಖೆಯ ಆಯುಕ್ತರು, ಬೆಂಗಳೂರು ಹಾಗೂ ಅಪರ 
ಆಯುಕ್ತರು, ಧಾರವಾಡ ಮತ್ತು ಕಲಬುರಗಿ ಇವರಿಗೆ | 
ಕ್ರಮವಹಿಸಲು ತಿಳಿಸಲಾಗಿರುತುದೆ. 


ಈ ವಿಳಂಬಕ್ಕೆ ಕಾರಣಗಳೇನು: | ಮೇಲಿನ ಉತ್ತರದಂತೆ ಅನ್ವಯಿಸುವುದಿಲ್ಲ 
ಇದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


| ಯಾವ ಯಾವ ಅಧಿಕಾರಿಗಳು / | 
| ಸಿಬ್ಬಂದಿಯವರು ವಿಳಂಬ | ಅನ್ವಯಿಸುವುದಿಲ್ಲ | 
| ಮಾಡಿರುತ್ತಾರೆ; ವಿಳಂಬ | 
| ಮಾಡುತ್ತಿರುವವರ ಮೇಲೆ ಸೂಕ್ತ | 
| ಶಿಸ್ತುಕ್ರಮ ಜರುಗಿಸಲಾಗಿದೆಯೇ? 
| (ಮಾಹಿತಿ ನೀಡುವುದು) 
ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿಗಳು, ಪ್ರಾಥಮಿಕ 
ಮತ್ತು ಪೌಢ ಶಿಕ್ಷಣ ಇಲಾಖೆ | 
' ಬೆಂಗಳೂರು ಇವರ ಆದೇಶ ನಂ 
' ಸಂಖ್ಯೇಇಡಿ 19 ಎಸ್‌ ಟಿಬಿ 2020, 
' ದಿನಾ೦ಕ:04.03.2021ರ 
ಆದೇಶದನ್ವಯ ಲೆಕ್ಕ MR 
ವೇತನ ಶ್ರೇಣಿ 37900-70850ರಲ್ಲಿ | 
ವೇತನ ವಿಗಧಿಗೊಳಿಸುವುದು | 
| ಸೂಕವಾಗಿರುತ್ತದೆಂದು | 
| | ತಿಳಿಸಿರುವುದು ಸರ್ಕಾರದ ಗಮನಕ್ಕೆ | 
ಬಂದಿದೆಯೇ; 
ಲೆಕ್ಕ ಅಧೀಕ್ಷಕರಿಗೆ ವೇತನ ಶ್ರೇಣಿ 


ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು 
ರೂ.40900-70850 ಮಂಜೂರು ಇವರ 5ದಿನಾಂಕ:0812.2021ರ ಪತ್ರದಲ್ಲಿ ಸರ್ಕಾರದ | 
ಮಾಡಿ ತಿದ್ದುಪಡಿ ಆದೇಶವನ್ನು | ಅಧಿಸೂಚನೆಯ ಸಂಖ್ಯೆ: ಎಫ್‌ಡಿ 30 ಎಸ್‌ಆರ್‌ಪಿ 2013, | 
ಹೊರಡಿಸಲು ಸರ್ಕಾರಕ್ಕೆ ಎಷ್ಟು ಹ "24.03.2017ರ ಅಂಶಗಳ ಕ್ರಮ ಸಂಖ್ಯೆ63 ಮತ್ತು 75 | 
ದಿನಗಳ ಕಾಲವಕಾಶ ಬೇಕಾಗುತ್ತದೆ? ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಲೆಕ್ಕಾಧೀಕ್ಷಕರ ಹುದೆಗೆ | 
| ಮತ್ತು ರಾಜ್ಯ ಲೆಕ್ಕಪತ್ರ ಇಲಾಖೆಯ ಲೆಕ್ಕಾಧೀಕ್ಷಕರ ಹುದ್ದೆಗೆ! 
| 20120 ಪರಿಷ್ಕತ ವೇತನ ಶ್ರೇಣಿಯು ಕ್ರಮವಾಗಿ ರೂ.20000- | 
36000 ಹಾಗೂ  ರೂ21600-40050 ಎಂಬುದಾಗಿ! 
| | ವಿಗದಿಯಾಗಿರುತ್ತದೆ. ಆದರೆ, ದಿವಾ೦ಕ:02.03.2000ರ ಆರ್ಥಿಕ 


| | ಇಲಾಖೆಯ ಆದೇಶದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ 
| ಲೆಕ್ಕಾಧೀಕ್ಷಕರ ಹುದ್ದೆಗೆ ತತ್ಸಮಾನವಾಗಿ ರೂ.5575-10620 | 
rE ಎಂಬುದಾಗಿ ವನಿಗದಿಗೊಳಿಸಿದ್ದಂತೆ, ಪ್ರಸ್ತುತದಲ್ಲಿ ಸಂವಾದಿ 
| ವೇತನ ಶ್ರೇಣಿ ರೂ.40900-78200 ಗಳನ್ನು ನಿಗದಿಗೊಳಿಸಲಾಗಿದೆ. | 
| s ಆದರೆ, ಸರ್ಕಾರದ ದಿನಾಂ೦ಕ:24.03.2017ರ ಅಧಿಸೂಚನೆಯಲ್ಲಿ | 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಲೆಕ್ಕಾಧೀತ್ಷಕರ ಹುದೆಗೆ ಮತ್ತು 
| ರಾಜ್ಯ ಲೆಕ್ಕಪತ್ರ ಇಲಾಖೆಯ ಲೆಕ್ಕಾಧೀಕ್ಷಕರ ಹುದೆಗೆ ಬಿನ್ನ 
ವೇತನ ಶ್ರೇಣಿಗಳು ನಿಗದಿ ಇರುವುದರಿಂದ, ಈ ಬಗ್ಗೆ ಮತ್ತೊಮ್ಮೆ 
ಪರಿಶೀಲಿಸಿ, ಸೂಕ್ತ ಮಾರ್ಗದರ್ಶನ ನೀಡುವಂತೆ ಕೋರಿರುತ್ತಾರೆ. 


| ಅಪರ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
| ಧಾರವಾಡ ಇವರು ತಮ್ಮ ದಿನಾಂಕ:20.03.2021ರ ಪತ್ರದಲ್ಲಿ 
ಸರ್ಕಾರದ ಪತ್ರ ಸಂಖ್ಯ: ಇಡಿ 19 ಎಸ್‌ಟಿಬಿ 2020, 
ದಿನಾ೦ಕ:04.03.2021ರಂತೆ ರೂ.37900-70850 ವೇತನ 
ಶ್ರೇಣಿಯನ್ನು ನಿಗದಿಗೊಳಿಸಲು ಕ್ರಮವಹಿಸುವಂತೆ ತಮ್ಮ 
ವ್ಯಾಪ್ತಿಯ ಎಲ್ಲಾ ಉಪ ನಿರ್ದೇಶಕರುಗಳಿಗೆ ತಿಳಿಸಿರುತ್ತಾರೆ. 


| 

| ಕಲಬುರಗಿ ಆಯುಕ್ತಾಲಯದಲ್ಲಿ ಸರ್ಕಾರದ ಅಧಿಸೂಚನೆ 
| ಸಂಖ್ಯ ಎಫ್‌ ಡಿ 30 ಎಸ್‌ ಆರ್‌ ಪಿ 20, 
| ದಿನಾಂಕ:24.03.2017ರಲ್ಲಿನ ಕುಮ ಸಂಖ್ಯೆ63ರ ಸಾರ್ವಜವಿಕ 
| ಶಿಕ್ಷಣ ಇಲಾಖೆಯ ಲೆಕ್ಕ ಅಧೀಫ್ಷರ ಹುದ್ದೆಗೆ ನಿಗಧಿಪಡಿಸಿದ | 
| ವೇತನ ಶ್ರೇಣಿ ಹಾಗೂ ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ ಡಿ 06 
| 


ಎಸ್‌ಆರ್‌ ಪಿ 2018, ದಿನಾಂಕ:19.04.2018ರ ಪರಿಷತ ವೇತ 

ಶ್ರೇಣಿ ರೂ.37900-70850 ರಡಿಯಲ್ಲಿ ಲೆಕ್ಕ ಅಧೀಕ್ಷಕರ ಹುದ್ದೆಗೆ 

| ಮುಂಬಡ್ತಿಯನ್ನು ನೀಡಲಾಗಿದೆ. 
} 

| ಆದರಿಂದ, ಈ ವಿಷಯದ ಬಗ್ಗೆ ಸಾರ್ವಜವಿಕ ಶಿಕ್ಷಣ 
| ಇಲಾಖೆಯ ಆಯುಕ್ತಾಲಯ ಮತ್ತು ಅಪರ ಆಯುಕ್ತರ | 
ಆಯುಕ್ತಾಲಯಗಳ ವರದಿ / ಮಾಹಿತಿಯ ಹಿನ್ನೆಲೆಯಲ್ಲಿ | 
ಆರ್ಥಿಕ ಇಲಾಖೆಯೊಡನೆ ಸಮಾಲೋಚಿಸಿ | 
ಕ್ರಮವಹಿಸಲಾಗುತಿದೆ. | 


} 


ಸಂಖ್ಯೆ: ಇಡಿ 81 ಎಲ್‌ಐಬಿ 2021 


ಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು. 


